ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 556(850) 
ಸದಸ್ಯರ ಹೆಸರು ಶ್ರೀ ಕಎ.ತಿಪ್ಟೇಸ್ವಾನು (ನಾಮನಿರ್ದೇಶನ 
ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 20.09.2021 
ಉತ್ತರಸಚೇಕಾದ ಸಚಿವರು ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೊ`ಸಾಲ 
: ಸಚಿವರು 

ಕ್ರಸಂ. ಪನ್ನ ಉತ್ತರ 

ಅ) [ರಾಜ್ಯ ಸರ್ಕಾರ ನೂತನ *'ರಾಷೀಯ ಹೊಸಕಕ್ಷಣ ನೀತಿಯಲ್ಲಿ `ಹೊಸ ಚೋಧನಾ" ವಿಧಾನ 
ಶಿಕ್ಷಣ ನೀತಿ”ಯನ್ನು ಜಾರಿಗೊಳಿಸಿದ್ದು, ಮತ್ತು ಪಠ್ಯಕ್ರಮದ ಪುನರ್‌ ರಚನೆಗಾಗಿ 5+3+3+4ರ ರಚನೆಯನ್ನು 
ರಾಜ್ಯದಲ್ಲಿ ಕಲಿಕಾ ಪೂರ್ವದಿಂದ ಪ್ರೌಢ | ಶಿಫಾರಸ್ತು ಮಾಡಿರುತ್ತಾರೆ. ಈ ನಿಟ್ಟಿನಲ್ಲಿ ಪಠ್ಯಕ್ರಮದ ಪುನರ್‌ 
ಶಾಲಾವರೆಗಿನ ಶಿಕ್ಷಣವನ್ನು ಸಾರ್ವತ್ರಿಕ | ರಚನೆಗಾಗಿ ರಾಜ್ಯ ಸರ್ಕಾರ ಸೂಚಿಸಿರುವ ಕಾರ್ಯಗಳ 
ಶಿಕ್ಷಣವನ್ನಾಗಿ ನೀಡಲು ಉದ್ದೇಶಿಸಿದ್ದು, ಈ | ಅನುಪಾಲನೆಯನ್ನು ಸಮಗ್ರ ಶಿಕ್ಷಣ ಕರ್ನಾಟಕ ಹಾಗೂ ರಾಜ್ಯ 
ಬಗ್ಗೆ ರಾಜ್ಯ ಸರ್ಕಾರ ಪೂರ್ವಭಾವಿಯಾಗಿ | ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ 
ಅಗತ್ಯವಿರುವ ಮೂಲಭೂತ ಸೌಕರ್ಯ, | (ಡಿ.ಎಸ್‌.ಇ.ಆರ್‌.ಟಿ) ಇಲ್ಲಿ ನಿರ್ವಹಿಸಲಾಗುತ್ತಿದೆ. ಹೊಸ ಬೋಧನಾ 
ಹೊಸ ಪಠ್ಯಕ್ರಮ, ತರಬೇತಿ ಹೊಂದಿದ | ವಿಧಾನ ಹಾಗೂ ಪಠ್ಯಕ್ರಮದ ಅನುಗುಣವಾಗಿ ತರಬೇತಿಗಳನ್ನು 
ಶಿಕ್ಷಕರ ನೇಮಕಾತಿ ಬಗ್ಗೆ ಕೈಗೊಂಡಿರುವ | ಆಯೋಜಿಸಲು "ಇಲಾಖೆಯು ಕ್ರಮವಹಿಸಲಾಗುತ್ತಿದೆ. 
ಕಾರ್ಯಕ್ರಮಗಳೇನು; (ಸಂಪೂರ್ಣ 
ಮಾಹಿತಿ ನೀಡುವುದು) 

ಆ) ಹೊಸ್‌ ರಾಷ್ಟ್ರೀಯ. ಶಿಕ್ಷಣ ನೀತಿಯೆಲ್ಲಿ (1 _ರ್‌.ಟಿ.ಇ ನಿಯಮ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಮೂಲಕ 
ರೂಪಿಸಿರುವ . ಗುರಿಯಂತೆ, 2030ನೇ | ಮ್ಹಷ್ಣಿ ಮನೆ ಸಮೀಕ್ಷೆ ಕಾರ್ಯವು ಅಂತಿಮ ಹಂತದಲ್ಲಿರುತ್ತದೆ. 
ಇಸವಿಯ ವೇಳೆಗೆ ಶೇ.100 ರಷ್ಟು ಮಕ್ಕಳನ್ನು | ಸ್ವಮೀಕ್ಷೆ ಮೂಲಕ ಗುರ್ತಿಸಿದ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲು 
ಶಾಲೆಗೆ ದಾಖಲಾತಿ (Gross | ಕ್ರಮವಹಿಸಲಾಗಿದೆ. 

‘Enrolment Ratio-GER) ಳನ್ನು |? ಸದರಿ ಮನೆ ಮನೆ ಸಮೀಕ್ಷೆಯನ್ನು ಮುಂದುವರಿಸಿ 
ಸಾಧಿಸಲು ರಾಜ್ಯ ಸರ್ಕಾರ ರೂಪಿಸಿರುವ | ಶಾಲೆಯಿಂದ ಹೊರಗುಳಿದ ಎಲ್ಲಾ ಮಕ್ಕಳನ್ನು ಶಾಲೆಗೆ 
ಕಾರ್ಯ ಯೋಜನೆಗಳಾವುವು; (ಸಂಪೂರ್ಣ | ತರುವವರೆವಿಗೂ ಪ್ರಯತ್ನ ಮುಂದುವರೆಸಲಾಗುವುದು. 
ವಿವರ ನೀಡುವುದು) 3 ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮತ್ತೆ ಶಾಲಾ ಶಿಕ್ಷಣ 
ವ್ಯವಸ್ಥೆಗೆ ತರಲು ರಾಜ್ಯ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು 
ಕೈಗೊಳ್ಳಲು ಯೋಜಿಸುತ್ತಿದೆ- ಶಾಲೆಗಳ ದಾಖಲಾತಿ ಪ್ರಮಾಣವನ್ನು 
ಹೆಚ್ಚಿಸಲು ಸಾರಿಗೆ ಸೌಲಭ್ಯ, ಹಾಜರಾತಿ ಜಾಡು, ಕಲಿಕೆಯಲ್ಲಿ 
ಹಿಂದುಳಿದ ವಿದ್ಯಾರ್ಥಿಗಳ ಮೇಲ್ವಿಚಾರಣೆ ನಡೆಸಿ ಮಾರ್ಗದರ್ಶನ 
ನೀಡುವುದು, ದಾಖಲಾತಿ ಆಂದೋಲನಗಳು, ಮಕ್ಕಳ 
ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಹಾಗೂ ಮಕ್ಕಳ ಹಕ್ಕು 
ಉಲ್ಲಂಘನೆಯಾಗದಂತೆ ಕಾಪಾಡಿಕೊಳ್ಳುವುದು, ತರಬೇತಿ ಹೊಂದಿದ 
“ಸಾಮಾಜಿಕ ಕಾರ್ಯಕರ್ತರನ್ನು ಬಳಸಿಕೊಂಡು ಶಾಲೆಯಿಂದ 
ಹೊರಗುಳಿದ ಮಕ್ಕಳನ್ನು ಗುರ್ತಿಸುವುದು ಹಾಗೂ ಜಾಗೃತಿ 
ಆಂದೋಲನಗಳನ್ನು ನಡೆಸಿ ಎಲ್ಲಾ ವಿದ್ಯಾರ್ಥಿಗಳನ್ನು ಶಾಲೆಯೊಳಗೆ 
ಇರುವಂತೆ ಖಚಿತಪಡಿಸಿಕೊಳ್ಳಲಾಗುವುದು. i 
ಇ) National Council]  NCERT mತಿಯಿಂದ 2017-18ನೇ ಸಾಲಿನಲ್ಲಿ 3,5 ಮತ್ತು 


ದೇಶಾದ್ಯಂತ 
of Educational Research & 


Training (NCWRT) ಗೊಂಡ 


8ನೇ ತರಗತಿಗಳ ಆಯ್ದ ವಿದ್ಯಾರ್ಥಿಗಳಿಗೆ ಕೈಗೊಳ್ಳಲಾದ ಮಾದರಿ 
ಆಧಾರಿತ ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯಲ್ಲಿ ಕರ್ನಾಟಕದ ಸ್ಥಾನವು 


National 
Survey (NAS) ಪ್ರಕಾರ ರಾಜ್ಯ 
ಸರ್ಕಾರ ಯಾವ ಸ್ಥಾನದಲ್ಲಿದೆ ಮತ್ತು 
ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಈ 
ಅಧ್ಯಯನದಲ್ಲಿ ಇರುವ ಮುಖ್ಯ 
ಅಂಶಗಳೇನು; 


Achievement | ಕಳೆಗಿನಂತಿದೆ. 


ಕ್ರ ಅಸರ ಸಮಾಜ 
ಸಂ | ತರಗತಿ | ಭಾಷೆ | ಅಧ್ಯಯನ/ | ಗಣಿತ | "ಸ್ಯಾ ನ 
ವಿಜ್ಞಾನ" ಈ 
1] 3 2 3 
52 4 1 — | 
3| 8 5 '3 3 | 


ಕರ್ನಾಟಕ ರಾಜ್ಯಕ್ಕೆ cid ಈ ಅಧ್ಯಯನದಲ್ಲಿ ಇರುವ 


ಮುಖ್ಯ ಅಂಶಗಳೆಂದರೆ, 


*e 2017-18 5 NAS ಸಮೀಕ್ಷೆಗೆ ಕಯ್ಯಾರ ಶಾಲೆ ಹಾಗೂ 


ವಿದ್ಯಾರ್ಥಿಗಳ ಸಂಖ್ಯೆ 


ಕ್ರಸೆ ತರಗತಿ ಶಾಲೆಗಳೆ | ವಿದ್ಯಾರ್ಥಿಗಳ 
[o) ಸಂಖ್ಯೆ ಸಂಖ್ಯೆ 
Ri 3 2029 38759 

ಸಿ 5 "2027 40222 
3 8 1726 47110 
4 10 215 | "102157 


* 2017-18ನೇ ಸಾಲಿನಲ್ಲಿ 


ಆಯ್ದ ವಿದ್ಯಾರ್ಥಿಗಳಿಗೆ 
ಫಲಿತಾಂಶ ಕೆಳಗಿನಂತಿದೆ. 


3 5 ಮತ್ತು 8ನೇ ತರಗತಿಯ 
ಕೈಗೊಳ್ಳಲಾದ NAS ಸಮೀಕ್ಷೆಯ 


ಪರಿಸರ 
ಸಮಾಃ 

ಭಾಷೆ ಗಣಿತ | ಅಧ್ಯಯನ/ ಬ 

ತರಗತಿ ವಿಜ್ಞಾನ ನ 
ದಜ ರ |5| ರ [ರಾರಾ ರಾಷ 
೨ ಷ್ರ[ಜ್ಯ/ಷ್ರ[ಜ್ಯ[ಷ್ಟ|ಜ್ಯ 4 

3 78 68 |75/64|74|65 — 2 

5 71 ; 58167|1531|68|57 — y 

8 63 571|1511|1421531441|5] 44 

* 2017-18ನೇ ಸಾಲಿನಲ್ಲಿ 10 ನೇ ತರಗತಿಯ ಆಯ್ದ 


ವಿದ್ಯಾರ್ಥಿಗಳಿಗೆ ಕೈಗೊಳ್ಳಲಾದ Cycle-2 NAS ಸಮೀಕ್ಷೆಯ 


ಫಲಿತಾಂಶ ಕೆಳಗಿನಂತಿದೆ. 


ಕಸ 
ಮ್‌ p) ಸರಾಸ 
o ವಿಷಯ ಸರಾಸರಿ ರಾಷ್ಟ್ರದ ಸರಾಸರಿ 
I [nes 38 34 
7 |ನಿಜ್ಣಾನ 38 34 
ಸಮಾಜ 
A ನ 45 39 
4 ಇಂಗಿಷ್‌ 7 36 
ಆಧುನಿಕ Fi 
5 | ಭಾರತೀಯ 55 49 
ಭಾಷೆ 
* 3,58 ಮತ್ತು 10ನೇ ತರಗತಿಯ ಎಲ್ಲಾ ವಿಷಯಗಳಲ್ಲಿ | 


p 


ಈ) 


ರಾಜ್ಯದ ಫಾ ರಾಷ್ಟದ ಫೆಲಿತಾಂಶಕ್ಕಿಂತ 
ಉತ್ತಮವಾಗಿರುವುದು. ಕಂಡುಬರುತ್ತದೆ." 


3ನೇ ತರಗತಿಯ ಮತ್ತು 5ನೇ ತರಗತಿಯ ಗಣಿತ ವಿಷಯದಲ್ಲಿ, 


' : ಕರ್ನಾಟಕವು ರಾಷ್ಟದಲ್ಲಿ ಮೊದಲ ಸ್ಥಾನದಲ್ಲಿದೆ. 


3ನೇ ಮತ್ತು 5ನೇ ತರಗತಿಯ ಭಾಷೆಯಲ್ಲಿ ಕರ್ನಾಟಕವು. 
ರಾಷ್ಟ್ರದಲ್ಲಿ ಎರಡನೇ ಸ್ಥಾನದಲ್ಲಿದೆ. 


3ನೇ ತರಗತಿಯ ಪರಿಸ ಸರ ಅಧ್ಯಯನ ಮತ್ತು 8ನೇ ತರಗತಿಯ 


ಗಣಿತ ಹಾಗೂ ವಿಜ್ಞಾನ ” ವಿಷಯಗಳಲ್ಲಿ ಕರ್ನಾಟಕವು 
ರಾಷ್ಟ್ರದಲ್ಲಿ ಮೂರನೇ ಸ್ಥಾನದಲ್ಲಿದೆ. 
ರಾಜ್ಯ ಸರ್ಕಾರ `'ಆತನರ್ಧಕ "ಭಾರತ [4 ನಮುಣ್‌ ನಭಾರತ್‌ ದಾಖಲೆಯಲ್ಲಿ ಸೂಚಿಸಿರುವ 
ಅಭಿಯಾನ' ಅಡಿ ಕೈಗೊಳ್ಳಬೇಕಾಗಿರುವ | ಚಟುವಟಿಕೆಗಳನ್ನು ಕಾಲಮಿತಿಯಂತೆ ನಿರ್ವಹಿಸಲಾಗುತ್ತಿದೆ. 
‘National Initiative for|, ನೃಪುಣ್‌ ಭಾರತ್‌ ಮಿಷನ್‌ನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲು 
Proficiency (NIP) for] 2021-22ನೇ ಸಾಲನ್ನು “FLN Year” ಎಂದು ಪರಿಗಣಿಸಿ 
Understanding ೩ಗರೆ | ತ್ರತ್ರಂಬಂಧ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗಿದೆ. 
numeracy: (NIPUN-Bharat) QR MA 
ಅಭಿಯಾನ ಯಾವ ಹಂತದಲ್ಲಿದೆ ಮತ್ತು ಈ ಮುಂದುವರೆದಂತೆ ವಿದ್ಯಾರ್ಥಿಗಳಲ್ಲಿ ಓದುವ ಕೌಶಲ್ಯ ಹಾಗೂ. 
ಅಭಿಯಾನ ಜಾರಿಗೊಳಿಸಲು ಸರ್ಧುರ ಬುನಾದಿ ಸಂಖ್ಯಾಜ್ಞ್‌ನದ ಕೌಶಲ್ಯಗಳನ್ನು ವೃದ್ಧಿಸಲು ರಾಜ್ಯದ 
ಆಯೋಜಿಸಿರುವ ವ್ಯವಸ್ಥೆಗಳೇನು?' ನುರಿತ ಶಿಕ್ಷಕರಿಂದ ನಿಪುಣ ಭಾರತದಲ್ಲಿ ಸೂಚಿಸಿರುವ 
(ಸಂಪೂರ್ಣ ವಿವರ ನೀಡುವುದು) ಗುರಿಗಳಿಗೆ ` ಅನುಗುಣವಾಗಿ ಕಲಿಕಾ ಸಾಮರ್ಥ್ಯಗಳನ್ನು 
ಹೊಂದಿಸಲಾಗುತ್ತಿದೆ. ತದನಂತರ ಕಲಿಕಾ ಚಟುವಟಿಕೆಗಳನ್ನು 
ರೂಪಿಸಿ, ಶಿಕ್ಷಕರಿಗೆ ತರಬೇತಿ ನೀಡಿ ತರಗತಿಗಳಲ್ಲಿ 


ಇಪಿ 264 ಪಿಜಿಸಿ 2021 


"ನಿರ್ವಹಿಸಲಾಗುವುದು. 


ಪ್ರಾಥೆಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


